ಲಿಖಿತ ಮೂಲಕ ಉತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಬುಧವಾರ, ದಿನಾಂಕ : 18 ನೇ ಮಾರ್ಚ್‌, 2020 


ಚಾಮುಂಡೇಶ್ವರಿ ಬ್ಯುಲ್ಡ್‌ ಟೆಕ್‌ ಕಂಪನಿ ಜಾಗ ಒತ್ತುವರಿ ಕುರಿತು 


ಶ್ರೀ ಎನ್‌.ರವಿಕುಮಾರ್‌ (ವಿಧಾನಸಭೆಯಿಂದ ಚುನಾಯಿತರಾದವರು): 
1201 (1333) ಮಾನ್ಯ ಕಂದಾಯ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಚಾಮುಂಡೇಶ್ವರಿ ಬ್ಯುಲ್ಡ್‌ ಟೆಕ್‌ ಕಂಪನಿ ರಾಮನಗರ ಜಿಲ್ಲೆಯ ಬಿಡದಿ ಹೋಬಳಿ, ಶಾನಮಂಗಲ, 
ಬಿಲ್ಲ, ಕೆಂಪನ ಹಳ್ಳಿ ಮತ್ತು ಬಾಣಂದೂರು ಗ್ರಾಮಗಳಲ್ಲಿ 106 ಎಕರೆ 12 ಗುಂಟೆ ಜಮೀನು ಒತ್ತುವರಿ 
ಮಾಡಿದ್ದು, ತೆರವುಗೊಳಿಸಲು ಸರ್ಕಾರ ಯಾವ ಕ್ರಮ ಕೈಗೊಂಡಿದೆ; ಈ ಕಂಪನಿಯ ಮಾಲೀಕರು ಮತ್ತು 
ಪ್ರವರ್ತಕರು ಯಾರು; 


(ಆ) ಚಾಮುಂಡೇಶ್ವರಿ ಬ್ಯುಲ್ಡ್‌ ಟೆಕ್‌ ಕಂಪನಿ ಒತ್ತುವರಿ ಮಾಡಿದ ಜಾಗಕ್ಕೆ 982 ಕೋಟೆಯನ್ನು ಸರ್ಕಾರಕ್ಕೆ 

ಪಾವತಿಸಲು ಮಾನ್ಯ ಸರ್ವೋಜ್ಞ್‌ ನ್ಯಾಯಾಲಯ ಆದೇಶ ಮಾಡಿದ್ದರೂ ಇದುವರೆಗೆ ಸದರಿ ಮೊತ್ತವನ್ನು 
ವಸೂಲಿ ಮಾಡದಿರಲು ಕಾರಣವೇನು; ಈ ಮೊತ್ತವನ್ನು ಪಾವತಿಸುವಂತೆ ಕೋರಿ ಎಷ್ಟು ಬಾರಿ ನೋಟಿಸ್‌ 
ನೀಡಲಾಗಿದೆ; 


(ಇ) ಒತ್ತುವರಿ ಮಾಡಿರುವ ಜಾಗದಲ್ಲಿ ಯಾವ ಆಧಾರದ ಮೇಲೆ ಯಾವ ಕಾನೂನಿನನ್ನಯ ವ್ಯವಹಾರ 
ಮಾಡಲು ಅನುಮತಿ ನೀಡಲಾಗಿದೆ; ಅನುಮತಿ ನೀಡಿದ್ದಲ್ಲಿ, ಸದರಿ ಅನುಮತಿಯನ್ನು ರದ್ದುಗೊಳಿಸಲು 
ಯಾವ ಕ್ರಮ ಕೈಗೊಳ್ಳಲಾಗಿದೆ; ಒತ್ತುವರಿ ಜಾಗದಲ್ಲಿ ಆರ್ಥಿಕ ವ್ಯವಹಾರ ನಡೆಸಲು ಅನುಮತಿ 
ನೀಡಿದವರು ಯಾರು; 


(ಈ) ಇತರೆ ಒತ್ತುವರಿದಾರರು ಸಹ ಸರ್ಕಾರಕ್ಕೆ ನಿಗಧಿಪಡಿಸಿದ ಮೌಲ್ಯ ಪಾವತಿಸಿದ್ದಲ್ಲಿ ಸರ್ಕಾರಿ 
ಜಾಗವನ್ನು ಒತ್ತುವರಿದಾರರಿಗೆ ನೀಡಬಹುದೆಂಬ ನಿಯಮವಿದೆಯೇ; ಈಗಲ್‌ ಟನ್‌ ರೆಸಾರ್ಟ್‌ಗೆ ನೀಡಿರುವ 
ಈ ಸೌಲಭ್ಯವನ್ನು ಇತರೆ ಭೂ ಒತ್ತುವರಿದಾರರಿಗೂ ನೀಡುವ ಕುರಿತು ಸರ್ಕಾರದ ನಿಲುವೇನು? 


